. ಕರ್ನಾಟಕ ವಿಧಾನ ಪರಿಷತ್ತು 


ಪ್‌ ಸಪುತಲ್ದದ ಪಶ್ನೆ ಸಂಖ್ಯೆ 


1260 


ಸದಸ್ಯರ ಸಹ 


: ಶ್ರೀ ಕಾಂತರಾಜ್‌ (ಚಿಎ೦ಎಲ್‌) 


(ಸಳೀಯ ಸಂಸ್ಸೆಗಳ ಕ್ಷೇತ್ರ) 
[ ೪ನ ಲ 


ಉತ್ತರಿಸಬೇಕಾದ ದಿನಾಂಕ 


23.03.2೦೧1 


ಾ 


ಉತ್ತರಿಸಬೇಕಾದ ಸಜಿವರು 


ನಗರಾಫವೃದ್ಧ ಸಚವರು 


sk kkk sok kk 


ಪಶ್ನೆ 


ಉತ್ತರ 


. ಅ) 


ಕರ್ನಾಟಕ್‌ ಸಗರ ಮತ್ತು ಗ್ರಾಮಾಂತರ 
" | ಯೋಜನಾ ಇಲಾಖೆಯನ್ನು ಯಾವಾಗ 


; ಸ್ಥಾಪಿಸಲಾಯುತು; 


ಧ್ಯೋಯೋದ್ದೇಶಗಳೇನು; 


ಇದರ 


ಕರ್ನಾಟಕ ನಗರ `ಮತ್ತು`'ಗ್ರಾಮೌಂತರ ಯೋಜನಾ 
ಇಲಾಖೆಯು 1959 ರಲ್ಲ ಸ್ಥಾಪಿಸಲ್ಪಳ್ಟರುತ್ತದೆ. 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ 
ಇಲಾಖೆಯ ಪ್ರಮುಖ ಧ್ಯೇಯೋದ್ದೇಶಗಳು ಈ ಕೆಳಗಿನಂತಿದೆ 


1. 


ನಗರ ಪಟ್ಟಣ ಮತ್ತು ಅಭವೃದ್ಧಿ ಪಥದಲ್ಲ ಇರುವ 
ಗ್ರಾಮಗಳ ಭೌತಿಕ, ಸಾಮಾಜಕ ಹಾಗೂ ಆಥಿಕ 
ಸಮೀಕ್ಷಣೆ ಮಾಡಿ ' ಮಹಾಯೋಜನೆ (ಮಾಫ್ಟರ್‌ 
ಪ್ಲಾನ್‌)ಗಳನ್ನು ಸಿದ್ಧಪಡಿಸುವುದು. ಕರ್ನಾಟಕ 'ನಗರ 


ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1೨61ರಡಿ 


ಸರ್ಕಾರಕ್ಕೆ ಸಲ್ಪಸಿ, 
ಕ ಣಾ 


ಈ: ' ಯೋಜನೆಗಳನ್ನು 
ಅಂಗೀಕಾರ ಪಡೆಯವುದು. 


. ಪಟ್ಟಣ ಮತ್ತು ಗ್ರಾಮ ವಿಸ್ತರಣಾ (ಬಡಾವಣಿ) 


ಯೋಜನೆ. ಅಭವೃಧ್ಧಿ ಸುಧಾರಣಾ ಯೋಜನೆಗಳು, 
ಪುನರ್ವಸತಿ ಯೋಜನೆಗಳು: ಆಶ್ರಯ 
ಯೋಜನೆಗಳು ಮತ್ತಿತರ ಯೋಜನೆಗಳನ್ನು 
ತಯಾರಿಸುವುದು. 


. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ 


ಕಾಯ್ದೆ/ನಿಯಮಗಳನ್ನು ಅನುಷ್ಠಾನಕ್ಕೆ ತರುವ 
ವಿಷಯದಲ್ಲ ಕರ್ನಾಟಕ ನಗರ '*"ಯೋಜನಾ 
ಮಂಡಳಗೆ ಹಾಗೂ ಯೋಜನೆಗಳನ್ನು. ರೂಪಿಸಲು 
ಮತ್ತು ಕಾರ್ಯಗತಗೊಳಆಸಲು .ನಗರಾಭವೃದ್ಧಿ 
ಪ್ರಾಧಿಕಾರಗಳಗೆ ಮತ್ತು ನಗರ' ಯೋಜನಾ 
ಪ್ರಾಧಿಕಾರಗಳಗೆ ಯೋಜನಾ ` : -ವಿಷಯಗಳಗೆ 
ಸಂಬಂಧಿಸಿದಂತೆ ತಾಂತ್ರಿಕ ನೆರವು ನೀಡುವುದು. 


4. ರಾಜ್ಯ ಸರ್ಕಾರ ರಜನಿರುವ ಕರ್ನಾಟಕ ಗೃಹ 
ಮಂಡಳ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವೃದ್ಧಿ 


ಮಂಡಳ, ಕರ್ನಾಟಕ ಕೊಳಜೆ' ನಿರ್ಮೂಲನಾ 
ಮಂಡಳ, . ಮತ್ತಿತರೆ ಸಂಸ್ಥೆಗಳಗೆ ಯೋಜನಾ: 
ವಿಷಯಗಳಗೆ ಸಂಬಂಧಿಸಿದಂತೆ ನೆರವು ನೀಡುವುದು. 
5. ನಗರ ಮತ್ತು ಗ್ರಾಮಾಂತರ ಯೋಜನಾ 
ವಿಷಯಗಳಗೆ ಸಂಬಂಧಿಸಿದಂತೆ ನಗರಾಭವೃದ್ಧಿ 
ಇಲಾಖೆಗೆ ಸಲಹೆ ಮತ್ತು ತಾಂತ್ರಿಕ ಸಹಾಯ 
ನೀಡುವುದು. 


6. ಸರ್ಕಾರಿ ಇಲಾಖೆಗಳು, ಅರೆ ಸರ್ಕಾರಿ ಸಂಸ್ಥೆಗಳು, 


ಸ್ಥಳೀಯ ಸಂಸ್ಥೆಗಳು ಹಾಗೂ: ಖಾಸಗಿ ಸಂಸ್ಥೆಗಳಗೆ 
ಕೋರಿಕೆ ಮೇರೆಗೆ 'ವಿನ್ಯಾಪಸ ರೂಪಿಸಿ ತಾಂತ್ರಿಕ 
ಅನುಮೋದನೆ ನೀಡುವುದು. 

7 ವ್ಯವಸಾಯ ಭೂಮಿಯನ್ನು ವ್ಯವಸಾಯೇತರ 
ಉದ್ದೇಶಗಳಗಾಗಿ, ಪರಿವರ್ತಿಸಲು ಕಂದಾಯ 


ಇಲಾಖೆಗೆ ತಾಂತ್ರಿಕ ಅಭಿಪ್ರಾಯ/ನೆರವು ನೀಡುವುದು. 


“ನಗರ ಪಟ್ಟಣಗಳಗೆ ಸ್ಥಳೀಯ ಯೋಜನಾ 


ಆ) ಸಕ್ಷಮ ಪ್ರಾಧಿಕಾರದಿಂದ ವಿನ್ಯಾಸ ಅನುಮೋದನೆ 
ಪ್ರದೇಶವೆಂದು ಘೋಷಿಸುವ ' ಮುಂಚೆಯೇ | ಪಡೆಯದೇ ಇರುವ ನಿವೇಶನಗಳಿಗೆ ಸ್ಥಳೀಯ ಸಂಸ್ಥೆಯಲ್ಲ 
ಘೂ ಪರಿವರ್ತನೆಯಾದ ಜಮೀನುಗಳನ್ನು | ಖಾತಾ ನೀಡಲು ಅವಕಾಶವಿರುವುದಿಲ್ಲ. , ಈ ಕುರಿತು 
ವಿಸ್ಯಾಸ ನಕ್ಷೆ ಅನುಮೋದನೆ | ಸರ್ಕಾರದ ಆದೇಶ ಸಂಖ್ಯೆ: ನಅಇ/೦7/ಟಟಪಿ/2೦17, 
ಪಡೆಯದೆಯೇ ಅನಧಿಕೃತವಾಗಿ ವಿಭಜದ | ದಿನಾಂಕ 22.೦8.೨೦17 ರಲ್ಲ ಎಲ್ಲಾ ಸ್ಥಳೀಯ 
ಸ್ಥಳೀಯ ಸಂಸ್ಥೆಗಳಲ್ಲ ಖಾತೆ ತೆರೆದ ಸಂಸ್ಥೆಗಳಗೆ ಕಟ್ಟುನಿಟ್ಟಸ ನಿರ್ದೇಶನವನ್ನು ನೀಡಲಾಗಿದೆ 
ನಿವೇಶನಗಳಗೆ ಕಟ್ಟಡ ನಿರ್ಮಾಣ ಸಂಬಂಧ | ಮತ್ತು ಈಗಾಗಲೇ ಸ್ಥಳೀಯ ಸಂಸ್ಥೆಯಲ್ಲ ಸಕ್ಷಮ 
ತಾಂತ್ರಿಕ ಅಭಪ್ರಾಯ ನೀಡಬಹುದೇ; ಪ್ರಾಧಿಕಾರದಿಂದ ವಿನ್ಯಾಸ ಅನುಮೋದನೆ ಪಡೆಯದೇ 
(ವಿವರವಾದ ಮಾಹಿತಿ ನೀಡುವುದು) ಖಾತಾ ತೆರೆದಿರುವ ನಿವಶನಗಳ ಕಟ್ಟಡ ಪರವಾನಗಿಗೆ 

ಸಂಬಂಧಿಸಿದಂತೆ ತಾಂತ್ರಿಕ ಅಭಿಪ್ರಾಯ ನೀಡಬಾರದೆಂದು 
ನಗರ ಮತ್ತು ಗ್ರಾಮಾಂತರ ಯೋಜನಾ 
ನಿರ್ದೇಶನಾಲಯದ ಸುತ್ತೋಲೆಯ ದಿನಾಂಕ 
೦4.೦5.2೦17 ರಲ್ತ್ಪ ಸೂಕ್ಷ ನಿರ್ದೇಶನ ನೀಡಲಾಗಿರುತ್ತದೆ. 

ಇ) [ಒಂದು ಪೌೇಕ ಅಭಪ್ರಾಯೆ | ನಗರ ಪ್ರಡಾಕಗಳ್ಣಾ ಘಾ ಸರವ 
ನೀಡಬಾರದಾಗಿದ್ದರೆ ಇದಕ್ಕೆ ಕಾರಣಗಳೇನ್ಸು; | ಪರಿವರ್ತಿಸದ ಜಮೀನುಗಳಗೆ ವಿನ್ಯಾಸ ಅನುಮೋದನೆ 
(ವಿವರವಾದ ಮಾಹಿತಿ ನೀಡುವುದು) ಪಡೆಯದೇ ಅನಧಿಕೃತ ಬಡಾವಣೆ/ರೆವೆನ್ಯೂ 


| ಐಡಾವಣಿಗಳನ್ನು ನಿರ್ಮಾಣ ಮಾಡಿ, ನಿವೇಶನಗಳನ್ನು 
.-ಸೋಂದಣಿ ಮಾಡಿಕೊಂಡು ಕಟ್ಟಡಗಳನ್ನು ಅಕ್ರಮವಾಗಿ 


ನಿರ್ಮಿಸುವುದರಿಂದ ನಗರ ಪ್ರದೇಶಗಳಲ್ಪ 


ಧ್ಯಾನವ ದವಾ ಜಾಗಾ ನೂರತ ನಾಗರ 
ಸಭ್ಯಗಳನ್ನು ಕಲ್ಪಸುವಲ್ಪ ವಿಫಲತೆ, ವ್ಯವಳ್ಳಿತವಾಡ ) 
ರಸ್ತೆಯ ಪರಿಚಲನೆ, ಮೂಲಭೂತ ಸೌಕರ್ಯದ ಕೊರತೆ 
ಹಾಗೂ. ಯೋಜತ  ಬೆಳವಣಿಗೆಗಳಲ್ಲ: ತೊಡಕುಗಳು 
ಉಂಬಾಗುತ್ತವೆ. ಈ ಹಿನ್ನೆಲೆಯಲ್ಲ ವಿನ್ಯಾಸಗಳಗೆ ಸಕ್ಷಮ 
ಪ್ರಾಧಿಕಾರಗಳಂದ . ಅನುಮೋದನೆ .- ಪಡೆಯದೆ 


| ನಿವೇಶನಗಳನ್ನು ರಚಿಸಿ ಪರಭಾರೆ ಮಾಡುವ. 
"| ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಡೆಯುವ 
4 ಉದ್ದೇಶದಿಂದ ಸರ್ಕಾರವು ದಿನಾಂಕ 2೭.೦3.2೦17" 


ರಂದು ಸುತ್ಲೋಲೆ ಹೊರಡಿಸಿರುತ್ತದೆ. 


ಈ) | ಈ. ನಿವೇಶನಗೆಕೆನ್ನು `ಯಾವಾಣೆ 
ಮಾಡಲಾಗುವುದು? 


ಸಮ 


ಸ್ಥಕಾಯ "ಯೋಜನಾ ಪ್ರದೇಶ ಘೋಷಣೆಯಾಗುವ 
ಪೂರ್ವದಲ್ಪ ಅನಧಿಕೃತ ನಿವೇಶನಗಳಗೆ ಖಾತಾ 
ನೀಡಿರುವ ಪ್ರಕರಣಗಳಗೆ ಕಟ್ಟಡ ಪರವಾನಿಗೆ ನೀಡುವ 
ಕುರಿತು ಪರಿಶೀಅಸಲು ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಅಧ್ಯಕ್ಷತೆಯಲ್ಲ ಸಚಿವ 
ಸಂಪುಟದ ಉಪಸಮಿತಿಯನ್ನು ರಚಿಸಿದ್ದು, ಸದರಿ 
ಸಮಿತಿಯು ಕೈಗೊಳ್ಳುವ ನಿರ್ಣಯದ ನಂತರ ಈ ಬಣ್ಗೆ 
ಪರಿಶೀಅಸಲಾಗುವುದು. - | 


ಸಂಖ್ಯೆ: ನಅಇ 139 ಮೈಅಪ್ರಾ 2೦2 


ವಿ. ಕಿಸವರಾಜ) 


ನಗರಾಭವೃದ್ಧಿ ಸಚಿವರು 


